ಕರ್ನಾಟಿಕ ವಿಧಾನ ಪರಿಷತ್ತು 


ಶ್ರೀ ಸುವೀಲ್‌.ವಲ್ಯಾಪುರ್‌ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: | 1249 | 
ಉತ್ತರಿಸಬೇಕಾದ ದಿನಾ೦ಕ 22.09.2021 N 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು : 


ಕ್ರ. 


ಸಂ. 


ಪ್ರಶ್ನೆ 


ಉತ್ತರ 


(ಅ) 


ರಾಜ್ಯದಲ್ಲಿರುವ ಘೋಷಿತ ಕೊಳಚೆ 
ಪ್ರದೇಶಗಳ ಸಂಖ್ಯೆ ಎಷ್ಟು; ಈ 
ಪ್ರದೇಶದಲ್ಲಿ ವಾಸವಾಗಿರುವ ಜನ 
ಸಂಖ್ಯೆ ಎಷ್ಟು ; . (ವಿವರ 
ನೀಡುವುದು) 


ರಾಜ್ಯದಲ್ಲಿ ಒಟ್ಟು 2750 ಘೋಷಿತ ಕೊಳಚೆ 
ಪ್ರದೇಶಗಳು ಇರುತ್ತವೆ. ಘೋಷಿತ ಕೊಳಚೆ ಪ್ರದೇಶಗಳಲ್ಲಿ 
ಸುಮಾರು 40°50 ಲಕ್ಷ ಜನರು ವಾಸವಾಗಿರುತ್ತಾರೆ. ವಿವರ 


ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 4 


(ಆ) 


ಪುಸ್ತುತ, ಕೊಳಚೆ ಪ್ರದೇಶಗಳಲ್ಲಿನ 
ನಿವಾಸಿಗಳು ಎಷ್ಟು ವರ್ಷದಿಂದ 
ವಾಸವಾಗಿದ್ದಾರೆ ; 


ಘೋಷಿತ ಕೊಳಚೆ ಪ್ರದೇಶಗಳಲ್ಲಿ ಸುಮಾರು 30-40 
ವರ್ಷಗಳಿಂದ ವಾಸವಾಗಿರುತ್ತಾರೆ. 


ಇವರಲ್ಲಿ ಕೊಳಚೆ ಪ್ರದೇಶಗಳಲ್ಲಿನ 
ಎಷ್ಟು ಜನರಿಗೆ ಹಕ್ಕುಪತ್ರವನ್ನು 
ನೀಡಲಾಗಿದೆ ; (ಮಾಹಿತಿ 
ನೀಡುವುದು) 


ಸರ್ಕಾರದ ಆದೇಶದಂತೆ ಬೆಂಗಳೂರು ನಗರದ 
ಗೋವಿಂದರಾಜನಗರ ವಿಧಾನ ಸಭಾ ಕ್ಷೇತ್ರದ ಕೊಳಚೆ 
ಪ್ರದೇಶದಲ್ಲಿ ವಾಸಿಸುವ 2156 ಕುಟುಂಬಗಳಿಗೆ ಹಕ್ಕುಪತ್ರ 
ನೀಡಲಾಗಿದ್ದು, ಉಳಿದ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ 
ಹಕ್ಕುಪತ್ರ ನೀಡುವ ಕೆಲಸ ಪ್ರಗತಿಯಲ್ಲಿದೆ. 


(ಈ) 


ಕೊಳಚೆ ಪ್ರದೇಶಗಳಲ್ಲಿ 
ವಾಸವಿರುವ ಬಡ ಜನರಿಗೆ ಇನ್ನೂ 
ಹಕ್ಕುಪತ್ರ ದೊರೆಯದಿರುವುದು 
ಸರ್ಕಾರದ ಗಮನಕೆ, ಬಂದಿದೆಯೇ; 


ಹಾಗಿದ್ದಲ್ಲಿ, ಸರ್ಕಾರ ಈ ಬಗ್ಗೆ 
ಕೈೆಗೊಂಡ ಕ್ರಮವೇನು? (ವಿವರ 
ನೀಡುವುದು) 


ಬಂದಿದೆ. 


ಸರ್ಕಾರದ ಆದೇಶ ಸಂಖ್ಯೆ :ವಇ 88 ಎಸ್‌ಬಿಎಸ್‌ 2020, 
ದಿನಾಂಕ :26.11.2020 ಮೆತ್ತು 23042021 ರಲ್ಲಿ 
ರಾಜ್ಯಾದ್ಯಂತ ಬರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಯ 
ಮಾಲೀಕತ್ವದಲ್ಲಿ ಇರುವ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ 
ಹಕ್ಕುಪತ್ರ ನೀಡಲು ಆದೇಶಿಸಲಾಗಿದೆ. 


ಸಂಖ್ಯೆ :ವಇ 123 ಎಸ್‌ಬಿಎಂ 2021 


ಮು 
(ವಿ.ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಬಿವೃದ್ಧಿ ಸಚಿವರು 


ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ 


ರಾಜ್ಯಾದ್ಯಂತ ಜಿಲ್ಲಾವಾರು ಕೊಳಚೆ ಪ್ರದೇಶಗಳ ಘೋಷ್ಟಾರೆ (31-08-2021) ಅನುಬಂದ-1 


NU 


ಚ್ಟ 


[ | —] 
i ಗುರುತಿಸಿರುವ 
ಸಿತ ಕೊ ಕುಟುಂಬಗಳ 
ತಮ ಜಲ್ಲೆಯ ಹೆಸು 1,3 ರ ಹ ಈ ಕೊಳಚಿ ಪ್ರದೇಶಗಳ [ನ [ಒಟ್ಟು ಜನಸಂಬೆ 
ಸಂಖ್ಯೆ ಪ್ರಃ €ಶಗ ಸಂ. | ಪ C3 ಸಂ. ಸಂಖ್ಯೆ ಸಂಖ್ಯ 
L- - 2: Rs p 
1 [ಬೆಂಗಳೂರು ನಗರ 434 409 WT | 321296 
73 —ಜಂಗಳೂರು ಗಾಮಾಂತರ | 33 - 33 0 8196 
3 [ಬಾಗಲಕೋಟೆ |__ 700 7 $4 | 8 | 5152] 
gi 5 dk 185 3 30464 
5 193 RNS 
— ಮ ನ 
TE A [3 
- | — | 39% 0° PN 
R 3 5 AN ಸ 
ನ್‌ Eg TA CN A 
i Ns ೪ K ಮ —f iE - 
CS ST 0: 
66x | ಘ್‌ sf f 
81. pS 
127 ಗ್‌ | 
23 0 
87 0 I 
105 0 
96 0 
147 ) 
10 0 
61 0 | 
45 [ 0 
55 | 21 Kj 
114 0 | 
82 0 
TT ss 
3 ad 16 164 ್ಸ J 
26 ಫ್‌ 130 126 4 [__ 17050 
27 ಉತ್ತರ ಕನ್ನಡ 40 36 4 s495[ 
28 ಉಡುಪಿ 17 17 0 7 
[ 29 |ವಜಯಪುರ 91 80 i” [aero 
30 |ಾದಗಿರ್‌ pT RS ER 5511 
WW ಒಟ್ಟು 2850 ೫50 | 100 [_ 50 


ಉ 


ಅಂಳಿ-ಅಂಕ ಶಾಬೆ ಕಳೊ.ಅ.ಮ 


ಬೆಂಗಳೂರು; 


